ಮತ್ತೆ ದಾಳಿಯಿಟ್ಟ 3-45... 


ಕೋಮ್ಯಾಕ್‌ ಕೆಲವು ದಿನಗಳ ಹಿಂದೆ ಡ್ಯಾನ್‌ ಮೆಯರ್ರವರ ಡಿವೈ/ಡಿಎಎನ್‌ ಎ೦ಬ ಬ್ಲಾಗ್ನಲ್ಲಿ 
(ದಾಖಲಿಸಿದ ದಿನಾಂಕ ಅಕ್ಟೋಬರ್‌ರ 27, 2016. ಶೀರ್ಷಿಕೆ “ನಾನು ಗಣಿತದ 
ಸಮಸ್ಯೆಗಳಲ್ಲಿ ಕಾಲಿಡುವುದನ್ನು ಕಲಿಯುತ್ತಿರುವ ರೀತಿ”; ಆ ಸಮಸ್ಯೆಯನ್ನು ಇಲ್ಲಿ ನನ್ನ 
ಪದಗಳಲ್ಲೇ ನಿಮ್ಮ ಮುಂದಿರಿಸಿದ್ದೇನೆ) ದಾಖಲಿಸಿದ ಸಮಸ್ಯೆಯೊಂದು ನನ್ನ ಗಮನ 
ಸೆಳೆಯಿತು. ಸಮಸ್ಯೆ ಹೀಗಿದೆ: ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ (ಚಿತ್ರ 1) ಕಾಣುವಂತೆ, 
ವೃತವು ಚೌಕಾಕಾರದ ಕೆಳಬಾಹುವಾದಔC ಯನ್ನು ಸ್ಪರ್ತಿಸುತ್ತದೆ ಮತ್ತು ಮೇಲಿನ ಎರಡು 
ಶೃಂಗಗಳಾದಗಿ ಮತ್ತುರ ಮೂಲಕ ಹಾದುಹೋಗುತ್ತದೆ. ವೃತ್ತದ ತ್ರಿಜ್ಯ ಮತ್ತು ಚೌಕದ 
ಬಾಹುವಿನ ಅಳತೆಯ ನಡುವೆ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ. 


py 


18 

೭ 
59 
K 
wD 
4) 


ಚಿತ್ರ1 


ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದಿದೆ: ಈ ವಿಧದ ಚಿತ್ರವೊಂದನ್ನು ರಚಿಸುವ 
ಮಾರ್ಗವನ್ನು ಕಂಡುಹಿಡಿಯಿರಿ. (ಎಂದರೆ: ಚೌಕವನ್ನು ನೀಡಲಾಗಿರುವಾಗ, ವೃತ್ತವನ್ನು 
ರಚಿಸುವ ಬಗೆ ಹೇಗೆಂದು ಕಂಡುಹಿಡಿಯಿರಿ; ಅಥವಾ : ವೃತ್ತವನ್ನು ನೀಡಲಾಗಿದ್ದರೆ, ಈ 
ವಿಧವಾಗಿ ಚೌಕವನ್ನು ರಚಿಸುವ ಕ್ರಮವನ್ನು ಕಂಡುಹಿಡಿಯಿರಿ.) 


ಪರಿಹಾರ: ವೃತ್ತದ ತ್ರಿಜೃವನ್ನು7 ಎಂದು ಗುರುತಿಸಿ ಮತ್ತು ಚೌಕದ ಬಾಹುವನ್ನು2 ಎಂದು 
ಕರೆಯಿರಿ (2’' ಎಂದು ಬಳಸಿರುವುದು ಅನಗತ್ಯ ಭಿನ್ನರಾಶಿಗಳನ್ನು ತಪ್ಪಿಸುವ ಸಲುವಾಗಿ 
ಅಷ್ಟೆ). ಚಿತ್ರ2 ನೋಡಿರಿ. 


ವೃತ್ತದ ಕೇಂದ್ರವನ್ನು ೦ ಎಂದು ಕರೆಯೋಣ ಮತ್ತು ಚೌಕದ ಬಾಹುಗಳಾದ AD ಮತ್ತು 
BC ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿ, ವೃತ್ತದ ಕೇಂದ್ರವಾದ ೦ ಮೂಲಕ ಸಾಗುವ 
ರೇಖೆಯನ್ನು FF ಯಿ ಹೆಸರಿಸೋಣ. (EF ರೇಖೆಯಲ್ಲಿಯೇ ೦ ಇರುತ್ತದೆ ಎಂಬುದನ್ನು 
ಗಮನಿಸಿ. ಇದೇಕೆ ಹೀಗೆಯೇ ಇರಬೇಕು? ಇದನ್ನು ಹೀಗೂ ಹೇಳಬಹುದು: ವೃತ್ತವು 
ತಳಬಾಹುವಾದ BC ಯನ್ನು ಸ್ಪರ್ಶಿಸುತ್ತದೆ ಮತ್ತು ಮೇಲಿನ ಎರಡು ಶೃಂಗಗಳಾದ A 
ಮತ್ತುD ಗಳ ಮೂಲಕ ಹಾದುಹೋಗುತ್ತದೆ ಎಂಬ ಮಾಹಿತಿ ಮಾತ್ರ ನೀಡಲ್ಪಟ್ಟಿರುವಾಗ, 


ಮುಖ್ಯಪದಗಳು: ಪೈಥಾಗೊರಸ್‌ ಸಮಸ್ಸೆ ಬಗೆಹರಿಸುವಿಕೆ. ರಚನೆ ವೃತ್ತ ಚೌಕ 


ಅಟ್‌ ರೈಟ್‌ ್ಯಂಗಲ್ಸ್‌ | ಸಂಚಿಕೆ 1, ಜನವರಿ2021 |45 


46 


ಚಿತ್ರ3 


ರು 


ಚೌಕದ ಮಧ್ಯರೇಖಿಯಾದ EF ರೇಖೆಯು ಇಡೀ ಆಕೃತಿಯ ಸಮಮಿತಿಯ ಅಕ್ಷವಾಗಿ ಪರಿಣಮಿಸುತ್ತದೆ ಎಂದು ತೀರ್ಮಾನಿಸಬಹುದೆ? 
ಈ ಪ್ರಶ್ನೆಗೆ ಉತ್ತರವನ್ನು ಓದುಗರೇ ಕಂಡುಕೊಳ್ಳಲೆಂದು ಬಿಟ್ಟಿದ್ದೇವೆ.) ಈಗ ನಮಗೆ ದೊರೆತಿರುವ ಅಂಶಗಳೆಂದರೆ: OF -7, 

OE =24-—r,DE =a,OD =. ಆದ್ದರಿಂದ, ಪೈಥಾಗೊರಸ್‌ ಪ್ರಮೇಯವನ್ನು ಬಳಸುವುದರ ಮೂಲಕ Aಿ೦D್ನ ಯಿಂದ 
ಲಭ್ಯವಾಗುವ ವಿಷಯಗಳೆಂದರೆ: 


A+02-—r))?, ~d4a=5(a), ~a/r=4/5. 


ಇದರಂತೆ 
DM-—r:air=3:4:5 


i.€, AODE ಒದು 3-4-5 ತ್ರಿಕೋನವಾಗಿದೆ ! 

ಒಮ್ಮೆ ಇದನ್ನು ಕಂಡುಕೊಂಡ ಮೇಲೆ ಮುಂದಿನ ಹಂತಗಳು ಸ್ಪಷ್ಟವಾಗುತ್ತವೆ. ಈಗ ನಮಗೆ ಗೊತ್ತಿರುವ ಅಂಶಗಳನ್ನು ಬಳಸಿಕೊಂಡು 
EO: OF =3:5ಹಾಗೂಗC:1 - 4:5 ಎಂಬುದನ್ನು ಪಡೆಯುತ್ತೇವೆ.. 

ಟಿಪ್ಪಣಿ: ಮೇಲಿನ ಪ್ರಶ್ನೆಯನ್ನು ಇನ್ನೂ ಹೆಚ್ಚು ಅಧ್ಯಯನ ಮಾಡಲು ಚೌಕದ ಬದಲು ಸಾಮಾನ್ಯ ಷಟ್ಕೋನವನ್ನು 
ಪರಿಗಣಿಸಬಹುದಾಗಿದೆ. ಕೆಳಗಿನ ಚಿತ್ರ ೩ರಲ್ಲಿ ಇದನ್ನು ತೋರಿಸಲಾಗಿದೆ. ವೃತ್ತದ ತ್ರಿಜ್ಯ ಮತ್ತು ಷಟ್ಕೋನದ ಬಾಹುವಿನ ಅಳತೆಯ 


ನಡುವೆ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆಯನ್ನು ಕೇಳಬಹುದಾಗಿದೆ. ಈ ಪ್ರಶ್ನೆಗಳನ್ನು ನಾವು ಓದುಗರಿಗೆ 
ಬಿಡುತ್ತೇವೆ. ಇದೇ ಮಾದರಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ರೂಪಿಸಬಹುದಾಗಿದೆ. 


ಉಪಾಧ್ಯಾಯರ ಟಿಪ್ಪಣಿ: 


ಇವು ಜಿಯೋಮೀಬ್ರಾ (ಭೌಗೋಳಿಕಬೀಜಗಣಿತ) ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಭ್ಯಾಸ ಸಾಧನಗಳಾಗಿದ್ದು, ಇವು 
ವಿದ್ಯಾರ್ಥಿಗಳ ಕಲ್ಪನಾ ಕೌಶಲ, ತರ್ಕಬದ್ಧ ಅನುಕ್ರಮಣ, ಪರಸ್ವರ ಹೊಂದಿಸುವಿಕೆ ಮತ್ತು ಪ್ರಮೇಯ ಮರುಸ್ಕರಣೆಗಳಿಗೆ 
ಪೂರಕವೂ, ಪ್ರೇರಕವೂ ಆಗಿವೆ. 


ದ ಕಮ್ಯುನಿಟಿ ಮ್ಯಾಥಮಾಟಿಕ್ಸ್‌ ಸೆಂಟರ್‌ (ಕೋಮ್ಯಾ! ಕ್‌) ಎಂಬುದು ಖಷಿ ವ್ಯಾಲಿ ಎಜುಕೇಶನ್‌ ಸೆಂಟಿರ್‌ (ಆಂಧ್ರಪ್ರದೇಶ) 
ಮತ್ತು ಸಹಾದ್ರಿ ಸ್ಕೂಲ್‌ (ಕೆಎಫ್‌ಐ) ಸಂಸ್ಥೆಗಳ ವಿಸ್ಟ 3 ಅಂಗವಾಗಿದೆ. ಅದು ಗಣಿತ ಶಿಕ್ಷಣ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತದೆ 
ಮತ್ತು ರಾಜ್ಯ ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಬೋಧನ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಡುವ 
ಕೈ ಂಕರ್ಯದಲ್ಲಿಯೂ ತೊಡಗಿದೆ. ಕೋಮ್ಯಾಕ್‌ನ ಸಂಪರ್ಕ ಕೊಂಡ: shailesh. shirali@gmail. com. 

ಅನುವಾದ : ಎನ್‌. ರಾಮನಾಥ್‌ 


ಅಟ್‌ ರೈಟ್‌ ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


